ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಕೃಷಿ ಗೋದಾಮುಗಳ ಬಗ್ಗೆ 
ಶ್ರೀ ಬಿ. ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
919(1057) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ರಾಜ್ಯದಲ್ಲಿ ಎಫ್‌ಸಿಐ ಅಡಿಯಲ್ಲಿ ಕ್ರಿಯಾತ್ಮಕ ಕೃಷಿ ಗೋದಾಮುಗಳ ಸಂಖ್ಯೆ ಎಷ್ಟು ; (ವಿವರ 
ನೀಡುವುದು) 


(ಆ) ಕೃಷಿ ಗೋದಾಮುಗಳ ಸಂಖ್ಯೆಯನ್ನು ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆಯೆೇಳ; ಹಾಗಿದ್ದಲ್ಲಿ, ಪ್ರಸ್ತಾವಿತ 
ಸಂಖ್ಯೆ, ಸಮಯ-ಚೌೌಕಟ್ಟಿ ಮತ್ತು ಆದಾಯ ಮೂಲಗಳ ವಿವರಗಳೇನು? 


